ಹೂರಕ ಕಲಿಕಾ ವಾತಾವರಣ ರೂಪಿಸುವುದು 


ಅರುಣಾ ಜ್ಯೋತಿ 


"ಪ್ರತಿಯೊಂದು ಮಗುವೂ ಕಲಅಯಬಲ್ಲದು' (Every Child Can 
Learn) ಎಂಬ ಹೇಳಕೆಯು, 'ಕಲಕೆ ಎಂದರೆ ಏನು?' (Learn 


what?) ಎಜಿದು ನನ್ನನ್ನು ಯೋಚಿಸುವಂತೆ ಮಾಡುತ್ತದೆ. 
ಯಾಕೆಂದರೆ. ಒಂದು ಹಂತದಲ್ಲ ನನಗೂ ಕೂಡ, ಪ್ರತಿಯೊಬ್ಬ 
ಮಗುವೂ ಕಅಯಬಹುದು ಎಂಬುದು ಸ್ಪಷ್ಟವಾಗಿದೆ. 


ಶಾಲೆಗಳ ಏನು ನಡೆಯುತ್ತದೆಯೋ ಅದು ಮಾತ್ರ ಕಲಕೆ 
ಎಂಬುದು ಚರ್ಚಾಸ್ಪದ ಪ್ರಶ್ನೆಯಾಗಿದೆ. ಶಾಲೆಯೆಂದರೆ ಸಾಧನೆ 
ಮಾಡಲು, ಸ್ಪರ್ಧಿಸಲು, ಕಾರ್ಯಕ್ಷಮತೆ ತೋರಲು, 
ಯಶಸ್ವಿಯಾಗುವುದನ್ನು ಕಅಯುವ ತಾಣ. ಮಕ್ಕಳು ಜೀವನದಲ್ಲ 
ಯಶಸ್ವಿಯಾಗಬೇಕು ಎಂಬುದೇ ಪಾಲಕರಾಗಿ ಅಥವಾ ಶಿಕ್ಷಕರಾಗಿ 
ನಮ್ಮ ಅಪೇಕ್ಷೆಯಾಗಿರುತ್ತದೆ. ಇಲ್ಲ ಆ ಮಗುವಿನ ಸಾಮರ್ಥ್ಯ. 
ಆಸಕ್ತಿ, ಸವಾಲುಗಳು, ಶಕ್ತಿಗಳೆಲ್ಲ ಮುಖ್ಯವಾಗುವುದೇ ಇಲ್ಲ. 
ಹಾಗಾಗಿ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು. ಅದರಲ್ಲೂ 
ಮುಖ್ಯವಾಗಿ "ಒಳ್ಳೆಯ ಶಾಲೆ'ಗೆ ಕಳುಹಿಸುವುದು - ಇದರ 
ವ್ಯಾಖ್ಯಾನ ಪ್ರತಿಯೊಬ್ಬರ ವಿಚಾರದಲ್ಲೂ ಭನ್ನವಾಗಿದ್ದು. ಪಾಲನೆಯ 
ಅತಿಮುಖ್ಯ ಭಾಗವಾಗಿದೆ. 


"ಮಕ್ಕಳು ತಮ್ಮ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುವುದು. 
ಜೀವನದಲ್ಲ ಅರ್ಥಪೂರ್ಣವಾದ ದಾರಿಯನ್ನು 
ವ್ಯಾಖ್ಯಾನಿಸುವುದು ಹಾಗೂ ಆ ದಾರಿಯಲ್ಲ ಸಾಗುವಂತೆ 
ಮಾಡುವುದು ಶಿಕ್ಷಣದ ಮೂಲ ಗುರಿಯಾಗಿದ್ದರೆ; ಬದುಕಿನ 
ಅಸ್ತಿತ್ವಕ್ಲಾಗಿ ಹೋರಾಟದ ನಾಗಾಲೋಟಕ್ಕೆ ಸಿದ್ಧರಾಗಿರುವ 
'ವಿಜಯುಗಳ'ನ್ನು ಸೃಷ್ಟಿಸಲು ಶಿಕ್ಷಣ ವ್ಯವಸ್ಥೆಯ ಮೇಲೆ 
ಜಾಗತೀಕರಣ ಹೆಚ್ಚುವರಿ ಒತ್ತಡವನ್ನು ಹೇರಿದೆ'. 


ಮೀನು ಆನಂದ್‌ ಅವರ ಈ ಹೇಳಆಕೆಯು ನನಗೆ "ತಾರೆ ಜಮೀನ್‌ 
ಪರ್‌' ಚಲನಚಿತ್ರವನ್ನು ನೆನಪಿಸುತ್ತದೆ. ಮಗುವಿನ ಸಮಸ್ಯೆಯನ್ನು 
ಗುರುತಿಸುವ ಶಿಕ್ಷಕನ ಕಾಳಜ ಮತ್ತು ಆತನನ್ನು ಪ್ರೇರೇಪಿಸುವ 
ದಾರಿಯನ್ನು ಕಂಡುಕೊಳ್ಳುವ ಪರಿಯ ದೃಷ್ಟಿಬುಂದ ಈ ಚಿತ್ರ ನನಗೆ 
ಇಷ್ಟವಾಗಿದೆ. ಮಕ್ಕಳಲ್ಲರುವ ಪ್ರತಿಭೆಂಯುನ್ನು ಗುರುತಿಸಿ 
ಪ್ರೋತ್ಸಾಹಿಸುವುದು ಅತ್ಯಂತ ಮುಖ್ಯವಾದದ್ದು. ಯಾಕೆಂದರೆ, ಇದು 
ಅವರ ಅತ್ಕವಿಶ್ವಾಸವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಅವರಿಗೆ 
ಹೊಸ ಭರವಸೆಯನ್ನು ತುಂಬುತ್ತದೆ. ಇದರಿಂದ ಅವರು 
ನಿರಂತರವಾಗಿ ಶಾಲೆಗೆ ಬರಲು ಆಸಕ್ತಿ ತಕೆಯುತ್ತಾರೆ: ಮಕ್ಕಳು 
ಸದಾ ಕ್ರಿಯಾಶೀಲವಾಗಿರುವಂತೆ ಮಾಡಲು ಇದು ಉತ್ತಮ 
ವಿಧಾನವಾಗಿದೆ. ಜೊತೆಗೆ, ಜನರು ಒಂದಲ್ಲ ಅನೇಕ ಕ್ಷೇತ್ರಗಳಲ್ಲ 
ಪ್ರತಿಭಾವಂತರಾಗಿರುತ್ತಾರೆ ಎಂಬುದನ್ನು ಇದು ನಮಗೆ 
ನೆನಪಿಸುತ್ತದೆ. ಆದರೆ ಮಗು ವಿಜಯಿಯಾಗಲೇಬೇಕು ಎಂಬುದನ್ನು 
ಚಲನಚಿತ್ರದಲ್ಲ ಪ್ರತಿಪಾದಿಸಿರುವುದು ವೈಯಕ್ತಿಕವಾಗಿ ನನಗೆ ಕಂಡ 
ಸಮಸ್ಯೆಯಾಗಿದೆ! 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಮಕ್ಕಳ ಕಲಅಕೆಗೆ ನೆರವಾಗುವಂತಹ ಅನೇಕ ಕಾರ್ಯತಂತ್ರಗಳನ್ನು 
ಬಳಸುವಲ್ಲ ಶಿಕ್ಷಕರಿಗೆ ಅನುಮಾನಗಳರಬಾರದು. ಮಕ್ನಳನ್ನು 
ಒಳಗೊಳ್ಳುವಂತೆ ಮಾಡುವ ಚಟುವಟಕೆ ಆಧಾರಿತ ಕಅಕೆಯನ್ನು 
ಬಳಸುವುದು. ಪ್ರಶ್ನೆಗಳನ್ನು ಕೇಕಲು ಉತ್ತೇಜಸುವಂತಹ ಚರ್ಚೆಗೆ 
ಅವಕಾಶ ನೀಡುವುದು, ಕಲಕೆಯು ಆಸಕ್ಷಿದಾಯಕವಾಗಿರಲು 
ಕಅಕಾ ಬೋಧನಾ ಸಾಮದ್ದಿಗಳು (ಅಎಲ್‌ಮ್‌) ಮತ್ತು 
ವರ್ಕ್‌ಶೀಟ್‌ಗಳನ್ನು ಒದಗಿಸಬೇಕು. ಈ ನಿಟ್ಟನಲ್ಲ ಮಕ್ಕಳು 
ಕಲಕೆಯಲ್ಲ ತೊಡಗಿಕೊಳ್ಳಲು ನೆರವಾಗುವಂಥ., ಶಿಕ್ಷಕರು 
ಮಾಡಬಹುದಾದ ಕೆಲಸಗಳ ಪಟ್ಟಯನ್ನೇ ನಾನು ಹೇಳುತ್ತಾ 
ಹೋಗಬಹುದು. 


ಇವೆಲ್ಲದರ ಜೊತೆಗೆ, ಕಲಕೆಯಲ್ಲ ಇನ್ನಿಲ್ಲದ ಕಷ್ಟ ಅನುಭವಿಸುವ, 
ವಿಷಯದ ಮೇಲೆ ಗಮನ ಕೇಂದ್ರೀಕರಿಸಲಾಗದ, ಚಡಪಡಿಸುವ, 
ನಡವಳಕೆಯಲ್ಲ ತೊಂದರೆಯನ್ನು ಅನುಭವಿಸುತ್ತಿರುವ, 
ಹೋಮ್‌ವರ್ಕ್‌ ಅಥವಾ ಹೇಆದ ಮನೆಗೆಲಸವನ್ನು ಅಥವಾ 
ಕೊಟ್ಟಿರುವ ಕೆಲಸವನ್ನು ಸಕಾಲಕ್ಕೆ ಸರಿಯಾಗಿ ಪೂರ್ಣಗೊಳಸದೇ 
ಇರುವ ಮಕ್ಷಳು ಪ್ರತಿ ತರಗತಿಯಲ್ಲಯೂ ಇದ್ದಾರೆ ಎಂಐ ಸತ್ಯವನ್ನು 
ನಾವು ನಿರಾಕರಿಸಲು ಸಾಧ್ಯವಿಲ್ಲ. ತರಗತಿಯಲ್ಲ ಇಂತಹ 
ಸಮಸ್ಯೆಗಳಗೆ ಕಅಕಾ ಸಮಸ್ಯೆಗಳು (ಡಿಸ್ಟೆಕ್ಷಿಯಾದಂತಹ ಇತರೆ 
ಸಮಸ್ಯೆಗಳು), ವಿಶೇಷ ಅಗತ್ಯಗಳು. ಮೊದಲ ತಲೆಮಾರಿನ 
ಕಲಕಾರ್ಥಿಗಳು ಅಥವಾ ಭಾವನಾತ್ಮಕ ಸಮಸ್ಯೆಗಳು ಇತ್ಯಾದಿ 
ಹಲವು ಕಾರಣಗಳರಬಹುದು. ನಾನಿಲ್ಲ ವಿಶೇಷ ಅಗತ್ಯಗಳ 
ವಿಭಾಗವನ್ನು ಕೈಜಟ್ಟು ನಡವಳಕೆಯ ಸಮಸ್ಯೆ ಇರುವ ಮಕ್ಕಳು 
ಮತ್ತು ಮೊದಲ ತಲೆಮಾರಿನ ಕಲಅಕಾರ್ಥಿಗಳಗೆ ಸಂಬಂಧಿಸಿದ 
ವಿಷಯಗಳನ್ನು ಕೈಗೆತ್ತಿಕೊಂಡಿದ್ದೇನೆ. 


ಆಕ್ರಮಣಶೀಲತೆ, ಹಿಂಸೆ, ರಂಪಾಟ, ಪ್ರತಿರೋಧ, ಧಿಕ್ಷರಿಸುವುದು. 
ಕಡೆಗಣನೆ ಅಥವಾ ಬಕಲರುವ ಬಗ್ದೆ ದೂರುವುದು, ನಿದ್ದೆ. ಜಡತ್ವ 
ಮತ್ತು ನಿರಾಸಕ್ತಿ ಹೀಗೆ ಅನೇಕ ಸಂಗತಿಗಳರುತ್ತವೆ. ಅನೇಕ 
ಸಂದರ್ಭಗಕಲ್ಪ್ಲ ಇಂತಹ ನಡವಳಕೆಗಳು ಮಗುವಿನ ಆಂತರಿಕ 
ಪ್ರಕ್ಷುಬ್ಬತೆಯ ದ್ಯೋತಕವಾಗಿರುತ್ತವೆ. ಭಾವನಾತ್ಮಕವಾಗಿ 
ತೊಂದರೆಗೆ ಒಳಗಾಗಿರುವ ಮಕ್ಕಕು ಶಾಲೆಯ ವಾತಾವರಣದ 
ಒಂದು ಅಥವಾ ಹಲವು ಮುಖ್ಯ ಅಂಶಗಳ ಜೊತೆ ಹೊಂದಾಣಿಕೆ 
ಮಾಡಿಕೊಳ್ಳಲು ಕಷ್ಟಪಡುತ್ತಾರೆ. ಇಂತಹ ಮಕ್ಕಳಗೆ ಗಮನ 
ಕೇಂದ್ರೀಕರಿಸಲು ಸಾದ್ಯವಾಗುವುದಿಲ್ಲ, ಗೆಳೆಯರನ್ನು 
ಸಂಪಾದಿಸುವಲ್ಲ ಕಷ್ಟವಾಗಿರುತ್ತದೆ. ಯಾವುದೇ ಕೆಲಸದಲ್ಲ 
ತೊಡಗಿಕೊಳ್ಳುವುದರಲ್ಲ ಅವರು ಹಿಂಜರಿಯಬಹುದು ಅಥವಾ 
ನಿಲ್ಲಸಬಹುದು. ಈ ಕಾರಣಕ್ಲೆ ಕಲಕೆಂರುಲ್ಲ ಸಮಸ್ಯೆ 
ಅನುಭವಿಸುತ್ತಾರೆ. ಎಲ್ಲಾ ಮಕ್ಕಕಲ್ಲಯೂ ಆಂತರಿಕವಾದ ಶಕ್ತಿ 
ಇರುತ್ತದೆ. ತರಗತಿಗಳು ಅಥವಾ ಶಾಲಾ ಕಾರ್ಯಕ್ರಮಗಳು 
ಮಕ್ನಳಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಿದರೆ ಎಲ್ಲ 
ಮಕ್ಕಳೂ ಕಅಯುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಕಆಕೆಯ 
ತಾಣ ಸದಾ ಉತ್ತೇಜನ ನೀಡುವ, ಬೆಂಬಅಸುವ, ಸುರಕ್ಷಿತ 
ಹಾಗೂ ಕಾಳಜಯುಂದ ಕೂಡಿದ್ದಾಗಿರಬೇಕು. 


ಇವೆಲ್ಲವೂ ನಡೆಯಬೇಕಾದರೆ ಶಿಕ್ಷಕರು ಎಲ್ಲ ರೀತಿಯಲ್ಲೂ ಸಿದ್ಧತೆ 
ಮಾಡಿಕೊಳ್ಳುವ ಅಗತ್ಯವಿದೆ. ಸ್ವಲ್ಪ ಕಾಳಜ ಮತ್ತು ಆತ್ಮೀಯವಾದ 
ಪೃರ್ಶದಿಂದ ಮಗುವಿನ ನಡವಳಕೆಯ ಹಿಂದಿನ ಕಾರಣವನ್ನು 
ತಿಆದುಕೊಳ್ಳಲು ಸಾಧ್ಯವಾಗುತ್ತದೆ. ಇದು ಆಕೆ/ಆತನ ಮಲ್ವಗೆ 
ದೊಡ್ಡ ಸಹಾಯವಾಗುತ್ತದೆ ಎಂಬುದರಲ್ಲ ಎರಡು ಮಾತಿಲ್ಲ. 
ಮಕ್ಕಳು ತಮ್ಮ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸುವಂತೆ 
ಮಾಡುವುದು ಸುಲಭದ ಕೆಲಸವಂತೂ ಅಲ್ಲವೇ ಅಲ್ಲ. ಯಾಕೆಂದರೆ 
ಅಂತಹ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂಬುದನ್ನು 
ಯಾರೂ ಹೇಆಕೊಲ್ಣಲ್ಲ. ಇಂತಹ ಸಂದರ್ಭಗಕಲ್ತ ಶಿಕ್ಷಕರಾದವರು 
ಮಕ್ಷಳ ಪಾಲಗೆ ಸೂಕ್ತವಾದ ಅಥವಾ ಅಪೇಕ್ಷಿತವಾದ ನಡವಳಕೆಯ 
ಮೂಲಕ ಮಾದರಿಯಾಗಬೇಕಾಗುತ್ತದೆ. ಭಾವನೆಗಳನ್ನು 
ವ್ಯಕ್ತಪಡಿಸಲು ಸಮಯಾವಕಾಶ ಮತ್ತು ಅಭ್ಯಾಸದ 
ಅಗತ್ಯವಿರುವುದರಿಂದ ಮಕ್ಕಳನ್ನು ನಿಭಾಯುಸುವಾಗ ಶಿಕ್ಷಕರು 
ತಮ್ಮದೇ ಭಾವನೆಗಳನ್ನು ಹೇಗೆ ನಿಯಂತ್ರಣದಲ್ಲ ಇಟ್ಟುಕೊಳ್ಳುತ್ತಾರೆ 
ಎಂಬುದು ಸಹ ಇಲ್ಲ ಬಹಳ ಮುಖ್ಯವಾಗುತ್ತದೆ. ಈ ನಿಟ್ಟನಲ್ಲ ಮಕ್ಷಳ 
ಜೊತೆಗೆ ಆಗಿಂದಾಗ್ಯೆ ಅನೌಪಚಾರಿಕವಾಗಿ ಮಾತನಾಡುವುದು 
ಸಹಾಯಕವಾಗಬಹುದು. ತರಗತಿಯಲ್ಲ ಪ್ರಶಾಂತ ಹಾಗೂ 
ಆರಾಮದಾಯಕವಾದ ವಾತಾವರಣವನ್ನು ಕಲ್ಪಸಲು ಕೆಲವು 
ಶಿಕ್ಷಕರು ಲಘುವಾದ ಹಾಗೂ ಮದುರ ಸಂಗೀತವನ್ನು 
ಕೇಅಸಬಹುದು. ಮಕ್ಕಆಗೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಚತ್ರ 
ಬಡಿಸಿ ಬಣ್ಣ ತುಂಬಲು ಕೆಲವರು ಅವಕಾಶ ನೀಡಬಹುದು. ಇನ್ನೂ 
ಕೆಲವರು ಮಕ್ಕಳು ತಮ್ಮ ನಡವಳಕೆಯನ್ನು ಪ್ರತಿಬಂಬಸಲು 
ಸಮಯವನ್ನು ನೀಡಬಹುದು. ಇಂತಹ ಕಾರ್ಯತಂತ್ರಗಳನ್ನು 
ಜಾರಿಗೊಆಸುವುದಕ್ಲೂ ಮುನ್ನ ಶಿಕ್ಷಕರು ಯಾವುದು ತಮ್ಮ 
ಕಾರ್ಯಶ್ಯಅಗೆ ಸೂಕ್ತವಾದುದು ಎಂಬುದನ್ನು ಆಯ್ದೆ 
ಮಾಡಿಕೊಳ್ಳಬೇಕಾಗುತ್ತದೆ ಎಂಬುದು ನನ್ನು ಭಾವನೆ. 


Chapter 4 


Heproduction in Animals 


ಆದರೂ, ಒಂದು ಮಗುವಿನ ವಿಚಾರದಲ್ಲ ಯಾವುದೇ ನಿರ್ಧಾರಕ್ಕೆ 
ಬರುವುದಕ್ಕೆ ಮುನ್ನು ವಿಶೇಷ ತಜ್ಞರು, ಪಾಲಕರು ಮತ್ತು ಪರಿಣಿತರ 
ಜೊತೆಗೆ ಚರ್ಚೆ ನಡೆಸುವುದು ಉತ್ತಮ. 


ನಮಗೆಲ್ಲ ಗೊತ್ತಿರುವ ವಿಷಯ ಏನೆಂದರೆ ಅನೇಕ ಸಂದರ್ಭಗಳಕಲ್ಪ 
ಮಕಕ ಚಡಪಡಿಕೆಗೆ ಸರಳವಾದ ಕಾರಣವೇನೆಂದರೆ ಅವರು 
ತರಗತಿಯಲ್ಲ ತೀವ್ರ ಬೇಸರಕ್ಕೆ ಒಳಗಾಗಿರುತ್ತಾರೆ. ಒಂದೋ 
ಅವರಿಗೆ ಕಅಸುತ್ತಿರುವುದಕ್ಕಿಂತ ಹೆಚ್ಚನ ವಿಷಯವನ್ನು (ಪರಿಚಿತ) 
ಅವರು ತಿಆದುಕೊಂಡಿರುತ್ತಾರೆ ಅಥವಾ ಶಿಕ್ಷಕರು ಏಮ 
ಕಅಸುತ್ತಿದ್ದಾರೆ ಎಂಬುದನ್ನು ಅರಿತುಕೊಳ್ಳಲು ಅವರಿಗೆ 
ಸಾಧ್ಯವಾಗುತ್ತಿಲ್ಲ. ಇದರ ಜೊತೆಗೆ ಅವರು ಇನ್ನೂ ಇತರ 
ಸಂಗತಿಗಳಂದಾಗಿ ಅನ್ಯಮನಸ್ಥರಾಗಿರಬಹುದು: ಸಂಜೆ ನಡೆಯುವ 
ಬರ್ತ್‌ಡೇ ಪಾರ್ಟ್ಲ, ತಾಲುಗೆ ಅನಾರೋಗ್ಯ ಅಥವಾ ಮನೆಯಲ್ಲ 
ಕಿರಿಕಿರಿ, ಕೆಟ್ಟ ಘಟನೆಯಿಂದ ದಿನದ ಆರಂಭವಾಗಿರುವುದು. 
ಹೋಮ್‌ವರ್ಕ್‌ ಮಾಡದೇ ಇರುವುದು ಇತ್ಯಾದಿ. ಹಾಗಾಗಿ ಅವರು 
ತರಗತಿಯಲ್ಲ ಅನ್ಯಮನಸ್ಸರಾಗಿರುವ ಸಾಧ್ಯತೆ ಇರುತ್ತದೆ. ಅವರು 
ಶಾಲೆ ಮತ್ತು ಕಲಕೆಯಲ್ಲ ಹೆಚ್ಚಿನ ಸಮಯದ ಅಗತ್ಯವಿರುವ 
ಮೊದಲ ತಲೆಮಾರಿನ ಕಲಕಾರ್ಥಿಗಳಾಗಿಯೂ ಇರಬಹುದು. 


ಕಾರ್ಯರೂಪಕ್ಕೆ ಬರಬಹುದಾದ ಕೆಲವು ಕಾರ್ಯತಂತ್ರಗಳು 
ಇತರರಿಗಿಂತ ಪ್ರತಿಭಾವಂತರಾಗಿರುವ ಮಕ್ಷಳು 


ಯಾರನ್ನಾದರೂ ಪ್ರತಿಭಾವಂತ ಎಂದು ಪರಿಗಣಿಸಲು ನಮಗಿರುವ 
ಆಧಾರವಾದರೂ ಏನು? ಪ್ರತಿಯೊಬ್ಬರಿಂದ ನಿರೀಕ್ಷಿಸಿದಂತೆ ಮಗುವು 
ತರಗತಿ ಮಟ್ಟದ ಎಲ್ಲ ಕೆಲಸವನ್ನು ಪೂರ್ತಿಗೊಳಸಿದೆ ಎಂಬುದನ್ನು 
ಬಚಿತಪಡಿಸಿಕೊಂಡ ನಂತರವೇ ಆ ಮಗುವಿಗೆ ಶಿಕ್ಷಕರು ಯಾವುದೇ 
ರೀತಿಯ ಹೆಚ್ಚುವರಿ ಕೆಲಸವನ್ನು ಕೊಡಬಹುದಾಗಿದೆ. ಒಂದೇ 


1. The process of giving birth to their 
own kind of animals is called 
reproduction. 


2. Animals reproduce mainly in two 
ways : giving birth to young ones like 
themselves and laying eggs. 

3. The animals which reproduce by 
giving birth to young oncs of their 
own kind are culled mammals. 


some examplcs of mammals. 


4 Mammals have hair which kccp 
them warm. 

5. Mammals takc care of their young 
ones by giving milk, cleaning them 
and protecting them from enemies. 

6. Mammals arc werm blooded. They 


7. Most mammals livc on land, 
Monkcys and aquirrcls which live 
on treca, whalcs and dolphins which 
live in water are also mammals. 

8. Birdslaycgegs and kcep them warm 
under their feathers. After some 
days, eggs hatch and young oncs 
cume oul. 

9. Egpseretilher ova] shaped or round 
shaped with a thick outer protective 
shell which protects the growing 


4. Roproouction in Animals 


Human beings, cows, lions, etc., are | 


nave a constant body temperature. 


10. 


11. 


parts inside. Inside the egg, there 


is a white thick liquid called «pe 
white and a yellow liquid at the 
centre called egg yolk. Egg white is 
also called albumen. 

Fishes lay eggs in water and reptiles 
like crocodiles, snakes and turtles 
lays on land. 

Frogs lay cggs in water which hatch 
into tadpoles. Tadpoles grow into 
frogs. Thcy look like fishes, 


,  Semc insccta like grasshopper and 


cockrcech pass through three stages 
in their life cycle. Eggs laid by 
cockroach develop into small bahy 
insects called nymphs. These dio mol 
exactly lke cockroaches. They shed 
their skin several times lo become 
cockroach. This process is called 
moulting, 


. Other insects like housefly and 


butterfly pass through four stages. 
The yovumg ones hatched from the 
cggs arc called larvae and look like 
WUIMS. 


. After growing for sometime larva 


covers itsclf in a cocoon. This stage 
is called pupa. Finally pupa bursts 
and the fully grown insect comes out. 
Unlike mammals, the babies of the 
insects are not looked after by their 
parents. 


Class IV-Science 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


) 


9, In the cgR stago, energy In obtained 


from 

(A) the leave of the plants 

(B) egg yolk preaent in the egg 
(C) killlag other Insects 

(D) photosynthesis 


10. In the larva stage, onorgy If 


obtained from 
(A) eng yolk (B) leaves 
(©) photosynthesls 


(D) soil 


11. Which of the followlng reproduce by 


laying eggs? 


. Harika checked the temperature of 
her sister and made the following 


observation tuble 


From the above information we can 
conclude that Harika's sister is 


a/an 

(A) mammal 
(B) reptile 
(C) insect 
(D) cg 


4. Reproduction In Animals 


ಸಮಸ್ಯೆ (ಪರಿಕಲ್ಪನೆ) ಯನ್ನು ನಾನಾ ಆಯಾಮಗಳಂ೦ದ ನೋಡಲು 
ಅವಕಾಶ ಮಾಡಿಕೊಡುವುದರ ಮೂಲಕ ಮಗುವು ಇದನ್ನೊಂದು 
ಸವಾಲಾಗಿ ಸ್ಟೀಕರಿಸುವಂತೆ ಮಾಡಬೇಕು. ಉದಾಹರಣೆಗೆ ಗಣಿತದ 
ಪಾಠದಲ್ಲ ಗುಣಾಕಾರದ ವಿಷಯ ಬಂದಾಗ ಶಿಕ್ಷಕರು 
ಸಾಮಾನ್ಯವಾಗಿ ಒಂದನೇ ಅಂಕಿಯಿಂದ ಎರಡು ಅಂಕಿಗಳಗೆ. 
ಮೂರು ಮತ್ತು ನಾಲ್ಲನೇ ಅಂಕಿ ಎ೦ದು ಹೀಗೆ ಮುಂದೆ ಸಾಗುತ್ತಾರೆ. 


ಅದಕ್ಕೆ ಬದಲಾಗಿ ಮಗುವು 4x25 (ಗುಣಾಕಾರದ ಕೋಷ್ಟಕದ 
ಜ್ಞಾನದೊಂದಿಗೆ ಉತ್ತರವನ್ನು ಕಂಡುಕೊಳ್ಳುವುದು) ಮೂಲಕ, ಪ್ರತಃ 
ಸವಾಲುಗಳನ್ನು ಸೃಷ್ಣಿಸುವುದರ ಮೂಲಕ, ಕೋಷ್ಟಕಗಳಕಲ್ಲ 
ಅವರು ಯಾವ ಮಾದರಿಗಳನ್ನು ಅಳವಡಿಸಿದ್ದಾರೆ ಎಂದು 
ಕಂಡುಕೊಳ್ಳುವ ಮೂಲಕ, ಕಥೆಯ ಮೊತ್ತ ಅಥವಾ ವಾಕ್ಯ 


ಸಮಸ್ಯೆಗಳ ಮೂಲಕ, ತನ್ನದೇ ಆದ ಕಥೆಯ ಮೊತ್ತಗಳನ್ನು 


ಸೃಷ್ಟಿಸುವುದರ ಮೂಲಕ ಪ್ರಶ್ನೆಗಳಗೆ ಪ್ರತಿಕ್ರಿಸುವುದು ಇತ್ಯಾದಿ. 


254 ಮತ್ತು 4x25 ಎರಡಕ್ಕೂ ಒಂದೇ ಉತ್ತರ ಆದರೂ ಅದನ್ನು 


ಹಿಂದು-ಮುಂದು ಮಾಡಿ ಬರೆಯುವುದರಲ್ಲ ಇರುವ 
ವ್ಯತ್ಯಾಸವೇನು ಎಂದು ಪ್ರಪ್ನಿಸುವ ಮೂಲಕ ಈ ಸಮಸ್ಸೆ ಸ್ಯಗೆ 
ಪರಿಹಾರವನ್ನು ಕಂಡುಕೊಳ್ಳಲಹುದು. ಒಂದು ಲೆಕ್ಕವನ್ನು ನಾನಾ 
ರೀತಿಯಲ್ಲ 3ೇಗೆ ಪರಿಹರಿಸಬಹುದು ಎಂಬುದನ್ನು ಶಿಕ್ಷಕರು 
ಮಕ್ಷಳಗೆ ಹೇಳಕೊಡಬಹುದು. ಉದಾಹರಣೆಗೆ, ಒಂದು ಮಗು 4೦ಕ್ಕೆ 
4೦ನ್ನು ಕೂಡಿಸಿ ಆ ಬಳಕ 4೦42ಕ್ಕೆ ಉತ್ತರ ಕಂಡುಕೊಳ್ಳಲು 
2ನ್ನು ಸೇರಿಸುತ್ತಿದ್ದುದು ನೆನಪಿದೆ. ವ್ಯವಕಲನದಲ್ಲ ಮಕ್ನಳಗೆ 
ಮುಂಚಲನೆಯ ಎಣಿಕೆಯನ್ನು ಕಅಸಲಾಗುತ್ತದೆ, ಆದರೆ ಕೆಲವು 
ಮಕ್ಷಳಗೆ ಹಿಂಚಲನೆಯ ಲೆಕ್ಟದಲ್ಲ ಹೆಚ್ಚು ಆಸಕ್ತಿ ಇರಬಹುದು- 
ಅಂತಹ ವಿಭಿನ್ನ ವಿಧಾನಗಳಗೆ ಅವಕಾಶ ನೀಡಬೇಕು. ಇಂತಹ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


1% Mammalian have 
(A) conalant boely remperaturn 
(1) changing body temporalure 


(©) high temperature In night snd 
low Lemperature In duy 


(D) no tempernlure 


‘he fotloung dlagram reprenenin te 


| lifa eye of a frog. Answer the quentlonn 
| 14-17 based on thls dlagram. 


pg —[rnapol— Frog 

14, ‘The animals which lve both on the 
land and In the water are called 
umphtblans. Prop, In guch on animal, 
Now, where docs frog lay cgps? 
(A) Land 


(3) Water 
(©) Both land and water 


(0) Land in summer and water in 
winter 


, Tadpoles look lke 
(A) frogs (B) eggs 
(C) fishes 


. Tadpoles can move 


(D) caocoona 


(A) only in water 

(3B) only on land 

(©) In water as well as on land 
[D) none of the above 


, Which of the following is possessed 
by a tadpole but not an adult frog? 


(A) Eye (B) Tail 
[C) Kidney (D) Lungs 
.  Dolphinis 


Class IV-Sclance 


ಪ್ರಯೋಗಗಳು ಮಗುವಿಗೆ ತನ್ನ ಯೋಚನೆಯ ಪರಿಧಿಯನ್ನು 
ಇನ್ನಷ್ಟು ವಿಸ್ತರಿಸಿಕೊಳ್ಳಲು. ಯಾಂತ್ರಿಕವಾಗಿ ಅದನ್ನು ಮಾಡುವ 
ಹೊರೆಗಿಂತ ತನ್ನದೇ ಪರಿಕಲ್ಪನೆಯ ಮೇಲೆ ಕೆಲಸ ಮಾಡಲು, 
ಅಭ್ಯಾಸದ ಹೆಸರಿನ ಇಂತಹುದೇ ಇನ್ನಷ್ಟು ಪ್ರಯೋಗಗಳಗೆ 
ಅವಕಾಶ ಮಾಡಿಕೊಟ್ಟಂತಾಗುತ್ತವೆ. ಇದರಿಂದ ಮಗುವನ್ನು ಒಂದು 
ಕೆಲಸದಲ್ಲ ತೊಡಗಿಸಿದಂತೆಯೂ ಆಗುತ್ತದೆ. ಇವೆಲ್ಲದಕ್ಕೆ ಶಿಕ್ಷಕರ 
ಕಡೆಯಿಂದ ಸೂಕ್ತ ಯೋಜನೆಯ ಅಗತ್ಯವಿರುತ್ತದೆ ಎಂಬುದರಲ್ಲ 
ಅನುಮಾನವಿಲ್ಲ. 


ಬಹುಬೇಗ ಬೇಸರಕ್ಕೆ ಒಳಗಾಗುವ ಮಕ್ಷಳಗಾಗಿ 

ಏನನ್ನು ಕಅಸುತ್ತಿದ್ದಾರೆ ಎಂಬುದನ್ನು ತಿಆದುಕೊಳ್ಳಲು 
ಕಷ್ಟಪಡುವುದರಿಂದ ಬಹುಬೇಗ ಬೇಸರಗೊಳ್ಳುವ ಮಗುವಿನ 
ವಿಚಾರದಲ್ಲ ಏನು ಮಾಡುವುದು? ಈ ಸಂದರ್ಭದಲ್ಲ ಮಗು ನಿಜ 
ಜೀವನಕ್ಕೆ ಹತ್ತಿರವಾದ ಪರಿಕಲ್ಪನೆಗೆ ಹೊಂದುವಂತೆ ಶಿಕ್ಷಕರು 
ದಾರಿಗಳನ್ನು ಕಂಡುಕೊಳ್ಳಬೇಕಾಗುತ್ತದೆ ಅಥವಾ 
ಉದಾಹರಣೆಗಳನ್ನು ಬಳಸಿಕೊಳ್ಳಬೇಕು. ಇದರಿಂದ ಮಗುವು ತನ್ನು 
ಸುತ್ತ ನಡೆಯುತ್ತಿರುವ ಸಂಗತಿಗಆಂದ  ಕಲಅಯಲು 
ಸಹಾಯವಾಗುತ್ತದೆ. ಒಟ್ಟಾರೆಯಾಗಿ ಇದು ಸಾಮಾನ್ಯ ಕಾಯ೯- 
ತಂತ್ರವಾಗಬೇಕು. ಕೆಲವು ಮಕ್ನಳಗೆ ಈ ವಿಚಾರದಲ್ಲಿ ಹೆಚ್ಚಿನ 
ಸಮಯದ ಅಗತ್ಯವಿರಬಹುದು. ಇದರ ಅರಿವು ಶಿಕ್ಷಕರಿಗೆ 
ಇರಬೇಕಾಗುತ್ತದೆ. 


ಇವೆಲ್ಲದರ ಜೊತೆಗೆ ಪರಿಕಲ್ಪನೆಗಳು ಅಥವಾ ವಿಷಯಗಳನ್ನು 
ಚಿಕ್ಕದಾಗಿ ಮಾಡಿ ಮತ್ತು ಸಂಕ್ಷಿಪುಗೊಳಸಿ ನಿಭಾಲುಸಬಹುದಾದ 
ಸ್ವರೂಪಕ್ಕೆ ತಂದರೂ ಸಹಾಯವಾಗಬಹುದು. ಉದಾಹರಣೆಗೆ 


ಪ್ರಾಣಿಗಳಲ್ಲ ಪುನರುತ್ಪಾದನೆ (Reproduction in Animals) ow 
ವಿಷಯವಿದ್ದರೆ, ಅಲ್ಲನ ವಿಷಯಗಳನ್ನು 19೨ ಮತ್ತು 2೦ನೇ 
ಪುಟದಲ್ಪನ ಚಿತ್ರಗಕ್ಲ ತೋರಿಸಿರುವಂತೆ ಮಗುವಿಗಾಗಿ ಪುನರ್‌ 
ಸೃಷ್ಟಿಸಬಹುದು. ಕೊನೆಯಲ್ಲ ಬರುವ ಉತ್ತರದ ಬಣ್ಣೆ 
ಚಿಂತಿಸಬೇಕಾಗಿಲ್ಲ. ಮಗು ಕಲಯಲು ಶಕ್ತವಾಗಬೇಕೆಂಬುದು 
ಉದ್ದೇಶವಾಗಿರುವುದರಿಂದ, ಆ ಸಮಯಾವಕಾಶದಲ್ಲ ಉತ್ತರದ 
ಬದ್ಧೆ ಮೊದಲು ನೋಡದೆ ಮಕ್ಕಳು ಕಅಯಬೇಕು. 


ಮೊದಲ ತಲೆಮಾರಿನ ಕಅಕಾರ್ಥಿಗಳು ಎದುರಿಸುವ ಸಮಸ್ಯೆಗಳು 

ಮೊದಲ ತಲೆಮಾರಿನ ಕಲಕಾರ್ಥಿಗಳ ಸಮಸ್ಯೆಗಳು 
ಭಿನ್ನವಾಗಿದ್ದರೂ. ಒಂದು ನಿರ್ದಿಷ್ಟ ಹಂತದಲ್ಲ ಈ ಮೇಲಅನ 
ಕಾರ್ಯತಂತ್ರಗಳು ಅವರಿಗೂ ನೆರವಾಗಬೇಕು. ಹೊಸ ಜಾಗ, 
ಹೊಸ ಸನ್ನಿವೇಶ. ಹೊಸ ಜನರು ಇತ್ಯಾದಿ, ತುಂಬಾ ಸಮಯ 
ಮನೆಯುಂದ ದೂರವಿರಬೇಕಾದದ್ದು. ಭಾಷಾ ಅಡೆತಡೆ ಇತ್ಯಾದಿ 
ಹಲವು ಕಾರಣಗಳಗಾಗಿ ಮೊದಲ ತಲೆಮಾರಿನ ಕಲಕಾರ್ಥಿಗಳು 
ಆತಂಕವನ್ನು ಎದುರಿಸಬಹುದು. ಇಂಥ ಮಕ್ಷಳು ಅಥವಾ ಇತರರು 
(ಮೊದಲ ತಲೆಮಾರಿನ ಕಲಅಕಾರ್ಥಿಗಳಲ್ಲದವರು) ಕೂಡಾ ಕೆಲವು 
ವಿಪರೀತ ವರ್ತನೆಗಳನ್ನು ತೋರುವ ಸಾಧ್ಯತೆಯೂ ಇರಬಹುದು. 
ಕೆಲವರು ವಾಪಸ್‌ ಹೋಗಬಹುದು. ಕೆಲವರು ಶಿಕ್ಷಕರಿಗೆ 
ಪ್ರತಿಕ್ರಿಬುಸದೆ ಇರಬಹುದು (ನನ್ನ 3ನೇ ತರಗತಿಯಲ್ಲದ್ದ ಒಂದು 
ಮಗು ಮಾತನಾಡಲು ಬಹುತೇಕ ಒಂದು ವರ್ಷ ತೆಗೆದು- 
ಕೊಂಡಿತ್ತು) ಕೆಲವರು ಜಗಳಗಂಟರಾಗಿರಬಹುದು. ಕೆಲವರು 
ಅಧಿಕಾರ ಚಲಾಲಯುಸುವ ಸ್ವಭಾವ ಹೊಂದಿರಬಹುದು, ಕೆಲವರು 
ವಿನಾ ಕಾರಣ ಅಳುತ್ತಿರಬಹುದು (ಯಾವುದೇ ಹೊಸ ಸನ್ನಿವೇಶಕ್ಕೆ 
ತೆರೆದುಕೊಂಡಾಗ ಆತಂಕ). ಈ ಹಿಂದೆ ನಾನು ಉಲ್ಲೇಖಸಿದಂತೆ, 
ಈ ವರ್ತನೆಗಳು. ಬಗೆಹರಿಯದ ಹಲವು ರೀತಿಯ ಭಾವನಾತ್ಮಕ 
ಸಮಸ್ಯೆಗಳು ಮತ್ತು ಸಂಭಾವ್ಯ ಪರಿಫ್ಥಿತಿುಂದಾಗಿ ಕಾಣಿಸುವ 
ಆತಂಕಗಳಂದಾಗಿ ಇರಬಹುದು. ಹೀಗಾಗಿ ಶಿಕ್ಷಕರು ಮಗುವಿನ 
ಜೊತೆ ನಿಕಟ ಬಾಂಧವ್ಯ ಸ್ಥಾಪಿಸುವುದು ಮುಖ್ಯವಾಗಿದೆ. 
(ಭಾವನಾತ್ಯಕ ಸಮಸ್ಯೆಗಳು ಯಾವುದೇ ವಯೋಮಾನದವರಲ್ಲೂ 
ಕಾಣಿಸಬಹುದಾದ್ದರಿಂದ. ಅದಕ್ಕೆ ವಯಸ್ಸು ಅಥವಾ ತರಗತಿಯ 
ಮಟ್ಟದ ಹಂಗಿಲ್ಲ - ನಾವೆಲ್ಲರೂ ಕೆಲವು ವೈಯಕ್ತಿಕ ಒತ್ತಡದ 
ಪರಿಸ್ಥಿ ತಿಗಆಂದಾಗಿ ಕೆಟ್ಟ ದಿನಗಳನ್ನು ಹಾದು ಬಂದವರಲ್ಲವೇ?) 


ಮನೆಯಲ್ಲ ಮೊದಲು ಶಾಲೆಗೆ ಹೋಗುತ್ತಿರುವವರೆಂಬುದು ಮೊದಲ 
ಮೀಆಗೆಯ ಕಲಕಾರ್ಥಿಗಳ ಬಗ್ಗೆ ನಿಜವಾದ ವ್ಯಾಖ್ಯಾನ. ಮನೆಯಲ್ತ 
ಮಕ್ಕಳಗೆ ಶೈಕ್ಷಣಿಕ ಬೆಂಬಲ ನೀಡುವವರು ಯಾರೂ ಇಲ್ಲದಿರುವುದು 
ಅಥವಾ ಮಕ್ಷಳೇ ತಮ್ಮ ಹೋಂವರ್ಕ್‌ ಮಾಡಲು ಜಟ್ಟುಬಡುವುದು 
ಬಹುತೇಕ ವೇಳೆ ಮೊದಲ ತಲೆಮಾರಿನ ಕಲಕಾರ್ಥಿಗಳ ಜೊತೆ 
ಶಿಕ್ಷಕರು ಎದುರಿಸುವ ಸಮಸ್ಯೆಯಾಗಿದೆ. ಇಂಥ ಸನ್ನಿವೇಶಗಳಲ್ಲ 
ಹೋಮ್‌ವರ್ಕ್‌ನ ಸ್ರರೂಪದ ಬಣ್ಣೆ ಅಥವಾ ಹೋಂವರ್ಕ್‌ 
ನೀಡಬೇಕಾದ ಕಾರಣಗಳ ಬಣ್ಣೆಯೇ ಶಿಕ್ಷಕರು ಯೋಜಿಸ- 
ಬೇಕಾದದ್ದು ಅತಿಮುಖ್ಯ. ಮಗು ನಿರ್ವಹಿಸಲಾಗದು ಎನ್ನುವುದು 
ಕಷ್ಟವಾಗಿರುವಾಗ ಯಾಕೆ ಅದನ್ನು ಕೊಡುತ್ತಿರಬೇಕು? ಮಕ್ಕಳ 
ಕೌಟುಂಬಕ ಸ್ಥಿತಿಗತಿಗಳನ್ನು ಪರಿಗಣಿಸಬೇಕು ಮತ್ತು ಕಿರಿದಾದ 
ಸೃಜನಾತ್ಯಕ ಬಗೆಯಿಂದ ದೊಡ್ಡದನ್ನು ಸಾಧಿಸಬಹುದು. ಶೈಕ್ಷಣಿಕ 
ಕಲಕೆಯ ಹಾದಿ ಸುಗಮಗೊಳಸುವಂಥ ಇತರ ಹವ್ಯಾಸಗಳನ್ನು 
ಮಕ್ಷಳಲ್ಪ ಶಿಕ್ಷಕರು ನಿರಾಯಾಸವಾಗಿ ರೂಢಿಸಬಹುದು- 
ಮಕ್ಷಳಗಾಗಿ ಶಾಲಾ ಅವಧಿ ನಂತರದ ವೇಳಾಪಟ್ಟ ರೂಪಿಸಬಹುದು, 
(ತಮ್ಮ ಮಕ್ಷಳ ಜೊತೆ ಕಕೆಯಲು ಸಮಯವಿಲ್ಲದ ಪಾಲಕರಿಗಾಗಿ 
ವೇಳಾಪಟ್ಟ) ದಿನನಿತ್ಯದ ಕಾರ್ಯಕಲಾಪವನ್ನು ಯೋಜಸುವ 


ಮೂಲಕ ಕಾಂರ್ಯಶ್ಯಆಯನ್ನು ಬೆಳೆಸುವುದು. ಓಿದುವಿಕೆಗೆ 
ಪ್ರೋತ್ಸಾಹಿಸುವುದು (ಚೀಟಗಳು, ನಾಮಶಫಲಕಗಳು, ಟವಿ 
ಇತ್ಯಾದಿಗಳಾಗಿರಬಹುದು), ಸಮಯ ನಿರ್ವಹಣಿಯ ಕೌಶಲದ 
ಕಲಕೆ (ಶಾಲೆಗೆ ತೆರಕಲು ಸಿದ್ದರಾಗುವಂತೆ ಬೆಳಗ್ಗೆ ಬೇಗನೆ 
ಏಳುವಂಥ ಸರಳ ಸಂಗತಿಗಳಾಗಿರಬಹುದು). 


ಈ ಕಾರ್ಯತಂತ್ರಗಳು ಕೇವಲ ಕಿರಿಯ ತರಗತಿಗಳಗಷ್ಟೇ ಅಲ್ಲ 
ಎಂಬುದನ್ನು ನಾನು ಮತ್ತೊಮ್ಮೆ ಒತ್ತಿಹೇಳಲು ಬಯಸುತ್ತೇನೆ. 
ಹಿರಿಯ ತರಗತಿಗಕಲ್ಲೂ ಇಂಥ ಶಿಸ್ತು ಮತ್ತು ಹವ್ಯಾಸಗಳ ಪ್ರ- 
ನಿಯಂತ್ರಣದ ಕೊರತೆಯಿರುವ ಹಲವು ಮಕ್ಷಳು ಇದ್ದಾರೆ. ಮಕ್ಷಳಗೆ 
ತಾವು ಕೊಡುವ ಕಾರ್ಯವಿಧಾನಗಳ ಬಗ್ಗೆ ವಿವರಿಸಲು ಶಿಕ್ಷಕರು 
ಹೆಚ್ಚುವರಿ ಪ್ರಯತ್ನಪಡಬೇಕಾದ ಅಗತ್ಯವಿದೆ. ಹೋಂವರ್ಕ್‌ 
ಮಾಡುವ ವೇಳೆ ಮಗುವಿನ ಪಕ್ಷದಲ್ಲೇ ಇರುವಂತೆ ಅಥವಾ ಮಕ್ಷಳು 
ಹೋಂವರ್ಕ್‌ ಪೂರ್ಣಗೊಳಸಿದ್ದಾರೆಯೇ ಎಂದು ತಿಆದು- 
ಕೊಳ್ಳುವಂತೆಯೂ ಪೋಷಕರನ್ನು ವಿನಂತಿಸಬಹುದು. ಯಾವುದೇ 
ಶೈಕ್ಷಣಿಕ ಬೆಂಬಲ ನೀಡಲು ಪಾಲಕರಿಗೆ ಸಾಧ್ಯವಾಗದಿದ್ದರೂ, ತಮ್ಮ 
ಮಗುವಿನ ಶಾಲಾ ಶಿಕ್ಷಣ ಮತ್ತು ಕಲಕೆಯಲ್ಲ ಅವರ ಸಕ್ರಿಯ 
ಪಾಲ್ಗೊಳ್ಳುವಿಕೆಯಿಂದಾಗಿ ಮಗುವಿಗೆ ಅಧ್ಯಯನದಲ್ಲ 
ಪ್ರೋತ್ಸಾಹಿಸಬಹುದು. ಹೀಗೆ ಪೋಷಕರ ಭಾಗವಹಿಸುವಿಕೆ ಮತ್ತು 
ತೊಡಗುವಿಕೆಯಿಂದಾಗಿ ಖಂಡಿತಾ ಸಹಕಾರಿಯಾಗುತ್ತದೆ ಮತ್ತು 
ಅವರು ತಮ್ಮ ಮಕ್ಷಳಗೆ ಬೆಂಬಅಸಲು ಆರಂಭಸುತ್ತಾರೆ. ಹಾಗಾಗಿ, 
ಈ ವಿಧಾನದಲ್ಲ ಪಾಲಕರು-ಶಿಕ್ಷಕರ ಸಂಬಂಧ ಅತ್ಯಂತ 
ನಿರ್ನ್ಣಾಯಕವಾದದ್ದು. ಒಂದೊಮ್ಮೆ ಪೋಷಕರಿಗೆ ಗೌರವ ಸಿಕ್ಲಾಗ 
ಮತ್ತು ತೊಡಗಿಕೊಂಡಾಗ, ಅವರು ಕೂಡಾ ತಮ್ಮ ಮಗು ಶಾಲೆಗೆ 
ನಿರಂತರ ತೆರಳುವುದನ್ನು ಖಾತ್ರಿಪಡಿಸುವ ನಿಟ್ಟನಲ್ಲ ಹೆಚ್ಚು 
ಸಕ್ರಿಯರಾಗುತ್ತಾರೆ, ಹಲವು ವಿಚಾರಗಳ ಇದುವೇ ಒಂದು 
ಕಾಕಜಯುಂದ ಗಮನಿಸಬೇಕಾದ ಸಂಗತಿಯಾಗಿರುತ್ತದೆ. 


ಮಕಳ ಕಲಕೆಗೆ ಸಹಜವಾಗಿಯೇ ಅಂಕಗಳು ಸೂಚಕವಾಗಿರುತ್ತವೆ 
ಮತ್ತು ಪೋಷಕರು ಕೂಡಾ ಅಂಕಗಳು ಪ್ರಮುಖ ಎಂದೇ 
ಪರಿಗಣಿಸುತ್ತಾರೆ. ಆದರೆ ಶಾಲೆಗಳು. ಶಿಕ್ಷಕ-ಪಾಲಕರ ಸಭೆಗಳ 
ಸಂದರ್ಭ ಪೋಷಕರ ಜೊತೆ ಅರ್ಥಪೂರ್ಣ ಸಂವಾದಗಳನ್ನು 
ಏರ್ಪಡಿಸುವ ಮೂಲಕ ಪುರಾವೆ-ಆಧಾರಿತ ಕಲಕೆಯ 
ಉಪಕ್ರಮಗಳನ್ನು ನಡೆಸಬಹುದು. ಶಿಕ್ಷಕರು ಕಾರ್ಯಪತ್ರ್ತಗಳು. 
ಉತ್ತರಪತ್ರಿಕೆಗಳು. ನೋಟ್‌ ಪಮಸ್ತಕಗಳನ್ನು ಪೋಷಕರೊಂದಿಗೆ 
ಹಂಚಿಕೊಂಡು ತಮ್ಮ ಮಕ್ಷಳ ಕೆಲಸ ಮತ್ತು ಸಾಮರ್ಥ್ಯಗಳ ಬಗ್ಗೆ 
ಅವರಿಗೆ ವಿವರಿಸಬಹುದು. ಬಹುತೇಕ ಸಂದರ್ಭಗಳಕಲ್ಲ ಪೋಷಕರು 
ಶಿಕ್ಷಿತರಲ್ಲದ ಕಾರಣ, ಇವನ್ನು ಅರ್ಥ ಮಾಡಿಕೊಳ್ಳಲಾಗದ್ದರಿಂದ 
ಪರಿಗಣಿಸಲಾಗದು. ತಮ್ಮ ಮಕ್ನಳ ಕಾರ್ಯಕ್ಷಮತೆಯನ್ನು 
ಅರಿತುಕೊಳ್ಳುವುದು ಪೋಷಕರ ಹಕ್ಕಾಗಿರುವುದರಿಂದ ಮಕ್ಕಳ 
ಕೆಲಸವನ್ನು ಹಂಚಿಕೊಳ್ಳಬೇಕಾದದ್ದು ಶಿಕ್ಷಕರ ಜವಾಬ್ದಾರಿಯೆಂದು 
ನಾನು ನಂಬುತ್ತೇನೆ. ಶಿಕ್ಷಕ-ಪೋಷಕರ ಸಭೆಗಳು ದೂರಿಕೊಳ್ಳುವ 
ಅವಧಿಯಾಗಿರಬಾರದು. ಇದೇ ಕಾರಣಕ್ಷೆ ಪೋಷಕರು ಈ 
ಸಭೆಯನ್ನು ನಿರ್ಲಕ್ಷಿಸುತ್ತಾರೆ. "ಪ್ರತೀ ಮಗುವೂ ಕಅಯಬಹುದು' 
ಎಂದು ನಾವು ನಿಜವಾಗಿ ನಂಜದ್ಧರೆ. ಮಗುವಿನ ಸಾಮರ್ಥ್ಯಗಳ ಬಗ್ಗೆ 
ಪ್ರಸ್ತಾಪಿಸಿ ಜೊತೆಗೆ ಸುಧಾರಣೆಯ ವಲಯಗಳ ಬಗ್ಗೆಯೂ ವಾವು 
ಪ್ರಾಶಸ್ಯ ಕೊಡುತ್ತಿದ್ದೇವೆಂದು ಖಾತ್ರಿಪಡಿಸುವ ಅಗತ್ಯವಿದೆ. ಶಿಕ್ಷಕ - 
ಹೋಷಕರ ಸಭಬೌಗಳಲ್ಲ ಕೆಲವು ಶಾಲೆಗಳು ಶೈಕ್ಷಣಿಕ 
ಚಲನಚಿತ್ರಗಳನ್ನು ಪ್ರದರ್ಶಿಸುತ್ತವೆ. ಇವೆಲ್ಲವೂ ಶಿಕ್ಷಣತಜ್ಞರಷ್ಟೇ 
ಅಲ್ಲದೆ ಪೋಷಕರು ಕೂಡಾ ತಮ್ಮ ಮಕ್ಕಳ ಶಿಕ್ಷಣದಲ್ಲಿ 
ಒಳಗೊಳ್ಳುವಂತೆ ಮಾಡುವ ವಿಧಾನಗಳಾಗಿವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


21 


ವಿವಿಧ ಅಗತ್ಯಗಳು ಮತ್ತು ಸಾಮರ್ಥ್ಯಗಳೊಂದಿಗೆ ಎಲ್ಲಾ 
ವಿದ್ಯಾರ್ಥಿಗಳು ಶಾಲೆಗೆ ಬಂದಿರುವುದರಿಂದ ಯಾವುದೇ 
ವಿದ್ಯಾರ್ಥಿಯೂ ಮೂಲಭೂತವಾಗಿ ವಿಭಿನ್ನವಾಗಿರುವುದಿಲ್ಲ. ಇಂಥ 
ಮಕ್ಕಳಗೆ ನೆರವಾಗಲು ಶಾಲೆಗಳು ಹೆಚ್ಚುವರಿ ತರಗತಿಗಳು. ಪರಿಹಾರ 
ಬೋಧನಾ (Remedial classes)ಗಳನ್ನು ಕೂಡಾ ಏರ್ಪಡಿಸಬೇಕು. 
ಎಲ್ಲಿಯವರೆಗೆ ಶಿಕ್ಷಕರು ವಿವಿಧ ಕಾರ್ಯ-ತಂತ್ರಗಳನ್ನು ಬಳಸುವ 
ಮೂಲಕ ಮಕ್ಕಳ ಕಅಕಾ ಅಂತರವನ್ನು ನಿವಾರಿಸುವ ಮತ್ತು 
ತರಗತಿಗಳಕಲ್ಲ ವಿಚಾರಗಳನ್ನೇ ಇಲ್ಲಯೂ ಪುನರಾವರ್ತಿಸದೆ 
ಇರುತ್ತಾರೋ ಆಗ ಪರಿಹಾರ ಬೋಧನಾ ತರಗತಿಗಳು 
ಯಶಸಪ್ಲಿಯಾಗುತ್ತವೆ. ಇಲ್ಲವಾದರೆ, ಮಕ್ಕಕು ಇಂಥ ತರಗತಿಗಳಗೆ 
ಗ್ಯೈರಾಗಲು ಅವರಿಗೊಂದು ಕಾರಣ ಸಿಕ್ಕಂತಾಗುತ್ತದೆ. ಇಲಿರುವ 
ಅತಿಮುಖ್ಯ ವಿಚಾರ ಎಚಿದರೆ ಸಮುದಾಯದೊಂದಿಗಿನ ಸಂಬಂಧ. 


ಉಲ್ಲೇಖಗಳು 


ಅಂದರೆ ಪೋಷಕರು, ಶಿಕ್ಷಕರು ಮತ್ತು ಶಾಲೆ ಸಮಾನ 
ಹಾದಿಯಲ್ಲದ್ದೇವೆ ಮತ್ತು ಮಕ್ಕಳ ಕಲ್ಯಾಣದ ಸಮಾನ 
ಉದ್ದೇಶದಿಂದ ಪರಸ್ಪರ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ 
ಎನ್ನುವುದನ್ನು ನಾವು ಖಾತ್ರಿಪಡಿಸುವ ಅಗತ್ಯವಿದೆ. 


ಮಕ್ಕಳ ಅಗತ್ಯಗಳನ್ನು ಗುರುತಿಸುವುದು ಮತ್ತು ಅವರಿಗೆ ಒಂದು 
ಸುರಕ್ಷಿತ ಮತ್ತು ಪೂರಕವಾದ ಕಅಕಾ ವಾತಾವರಣವನ್ನು 
ಒದಗಿಸುವ ಕಾರ್ಯವು ಶಿಕ್ಷಕರಾಗಿ ನಮಗೆಲ್ಲರಿಗೂ ಸೇರಿದ್ದಾಗಿದೆ. 
ಕಲಕೆ ಎಂದರೆ ಏನೆಲ್ಲಾ ಇದೆ ಎ೦ಬ ಬಗ್ಗೆ ನಮ್ಮ ನೆನಪುಗಳನ್ನು 
ಪುನರಾವಲೋಕಿಸಲು ಎನ್‌ಸಿಎಫ್‌ ೨೦೦5ರ ೨ನೇ 
ಅಧ್ಯಾಯವನ್ನು (ಕಲಕೆ ಮತ್ತು ಜ್ಞಾನ) ಮತ್ತೊಮ್ಮೆ ಅಭ್ಯಸಿಸುವುದು 
ಉತ್ತಮವಾದೀತು. 


Tom. E.C. Smith, Polloway, et al. (2015) Teaching Students with Special Needs in Inclusive Settings. Toronto; Pearson Canada Inc 


National Curriculum Framework 2005 


Anand, M. (2015) Globalisation and Indian School Education: Impact and Challenges. European Scientific Journal, 1: 235-49. 


ಅರುಣಾ ಜ್ಯೋತಿ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಉಪನ್ಯಾಸಕಿಯಾಗಿದ್ದು. ಶಾಲಾ ಶಿಕ್ಷಕಿಯಾಗಿ ಹಲವು ವರ್ಷಗಳ 
ಅನುಭವ ಹೊಂದಿದ್ದಾರೆ. ಕೌನ್ಸೆಅಂಗ್‌ ಆಂಡ್‌ ಸ್ಪೆಷಲ್‌ ನೀಡ್‌ ವಿಭಾಗದ ಮುಖ್ಯಸ್ಥೆಯಾಗಿ. ನಿಧಾನ ಕಲಕಾರ್ಥಿಗಳಆಗಾಗಿ ಒಂದು 
ಚಟುವಟಕೆ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಚೆನ್ನೈನ ವಿಹೆಚ್‌ಎ ಆಸ್ಪತ್ರೆ ಮತ್ತು ಸ್ನೇಹಾ (ನಿಧಾನ ಕಲಕಾರ್ಥಿಗಳ ಕೇಂದ)ದಲ್ಲ 


Q 


ಪ್ರಯಂಸೇವಕಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಶ್ವವಿದ್ಯಾಲಯಕ್ಕೆ ಬರುವ ಮುನ್ನ ಅರುಣಾ ಅವರು ಅಜೀಮ್‌ ಪ್ರೇಮ್‌ಜ 
ಫೌಂಡೇಷನ್‌ನ ಮೊದಲ ಆರು ಅಜೀಮ್‌ ಪ್ರೇಮ್‌ಜ ಶಾಲೆಗಳನ್ನು ಸ್ಥಾಪಿಸಿದ ಶಾಲಾ ತಂಡದಲ್ಲ ಸಕ್ರಿಯರಾಗಿದ್ದರು. ಈ ಶಾಲೆಗಳಲ್ಲ 
ಅರುಣಾ ಅವರು ಶಿಕ್ಷಕ ವೃತ್ತಿಪರತೆ ಅಭವೃದ್ಧಿ. ಪಠ್ಯ ಸುಧಾರಣೆ, ಸಿಸಿಇ. ಇನಿಇ. ವಿಶೇಷ ಶಿಕ್ಷಣ ಮತ್ತು ಹದಿಹರೆಯರಿಗೆ ಸಂಬಂಧಿಸಿದ 
ಕ್ಷೇತ್ರಗಳಲ್ಲ ಸಕ್ರಿಯರಾಗಿದ್ದರು. ಅರುಣಾ ಜ್ಯೋತಿ ಅವರನ್ನು arunav@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಲತಾ ಕೆಪಿ 


